ಕರಲ ಬ ಬರನಿ ಖಲಳುತ್ತು 
1 ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 806 
2 ಸದಸ್ಯರ ಹೆಸರು ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
3 ಉತ್ತರಿಸುವ ಸಚಿವರು ತೋಟಗಾರಿಕೆ ಸಚಿವರು 
4 ಉತ್ತರಿಸಬೇಕಾದ ದಿನಾಂಕ 17.12.2018 


ಪ್ರಶ್ನೆ 


ಉತ್ತರ 


ಅ) ಆಯವ್ಯಯ ಅಧಿವೇಶನದಲ್ಲಿ 
ಘೋಷಿಸಿದಂತೆ ಕೃಷಿ ಅಭಿವೃದ್ಧಿಗಾಗಿ 
ಇಸ್ರೇಲ್‌ ಮಾದರಿಯ ತಂತ್ರಜ್ಞಾನ ಬಳಸಿ, 
ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು; 


ಆಯವ್ಯಯ ಅಧಿವೇಶನದಲ್ಲಿ ಘೋಷಿಸಿದಂತೆ ಕೃಷಿ ಅಭಿವೃದ್ಧಿಗಾಗಿ ಇಸ್ರೇಲ್‌ ಮಾದರಿಯ 


ತಂತ್ರಜ್ಞಾನ ಬಳಸಿ, ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಈ 


a 


ಳಕಂಡಂತಿರುತ್ತವೆ; 


1. ಕರ್ನಾಟಕದಲ್ಲಿ ಇಸ್ರೇಲ್‌ ಮಾದರಿ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಸರ್ಕಾರದ 


ಮಟ್ಟದಲ್ಲಿ ಅಪರ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 
ಸಮಿತಿಯನ್ನು ರಚಿಸಲಾಗಿದೆ. 


2. ಸಮಿತಿಯು ಮಾನ್ಯ ತೋಟಗಾರಿಕೆ ಸಚಿವರು ಮತ್ತು ಕೃಷಿ ಸಚಿವರೊಂದಿಗೆ ಸೆಪ್ಟೆಂಬರ್‌ 


2018ರ ಮಾಹೆಯಲ್ಲಿ ಇಸ್ರೇಲ್‌ ದೇಶಕ್ಕೆ ಭೇಟಿ ನೀಡಿ, ಇಸ್ರೇಲ್‌ ಮಾದರಿ ನೀರಾವರಿ 
ವ್ಯವಸ್ಥೆ ಅಧ್ಯಯನ ಕೈಗೊಂಡಿರುತ್ತದೆ ಹಾಗೂ ಇತರೆ ರಾಜ್ಯಗಳಿಗೆ ಭೇಟಿ ನೀಡಿ 
ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 


3. ಸಮಿತಿಯು ಕರ್ನಾಟಕದಲ್ಲಿ ಇಸ್ರೇಲ್‌ ಮಾದರಿ ತಂತ್ರಜ್ಞಾನ ಆಧಾರಿತ ಕೃಷಿ ಕುರಿತು 


ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. 


4. ಈ ವರದಿಯನ್ನು ಆಧರಿಸಿ ಸಿದ್ಧಪಡಿಸಲಾದ ಪ್ರಸ್ತಾವನೆಗೆ ಸಚಿವ ಸಂಪುಟದ 


ಅನುಮೋದನೆ ಕೋರಿ ಸಲ್ಲಿಸಲಾಗಿದೆ. 


ಹೆಂತದಲ್ಲಿ ಯಾವ 
ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ 
ಜಿಲ್ಲೆಗಳಲ್ಲಿ ಸದರಿ 


ಆ) ಮೊದಲ 


ಹಾಗೂ ಆ 
ತಂತ್ರಜ್ಞಾನದೊಂದಿಗೆ ಕೃಷಿ ಚಟುವಟಿಕೆಗಳು 


ಪ್ರಾರಂಭಿವಾಗಿವೆಯೇ: 


ಇಸ್ರೇಲ್‌ ಮಾದರಿ ಕೃಷಿ ಪದ್ಧತಿಯನ್ನು ತೋಟಗಾರಿಕೆ ವಲಯದಲ್ಲಿ 
ಅಳವಡಿಸಿಕೊಳ್ಳಲು 2018-19ರ ಆಯವ್ಯಯ ಘೋಷಣೆ ಅನ್ವಯ ಮೊದಲ ಹಂತದಲ್ಲಿ 
ಕೋಲಾರ, ಚಿತ್ರದುರ್ಗ, ಕೊಪ್ಪಳ, ಗದಗ, ಯಾದಗಿರಿ, ತುಮಕೂರು, ಉತ್ತರ ಕನ್ನಡ ಮತ್ತು 
ಹಾವೇರಿ ಜಿಲ್ಲೆಗಳಲ್ಲಿ ಪ್ರಯೋಗಿಕವಾಗಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. 
ಈ ಜಿಲ್ಲೆಗಳಲ್ಲಿ ಸದರಿ ತಂತ್ರಜ್ಞಾನದೊಂದಿಗೆ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಲು 
ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸಚಿವ ಸಂಪುಟಕ್ಕೆ ಸಲ್ಲಿಸಲಾಗಿದೆ. 


ಇ) ಬಾಗಲಕೋಟೆ, ವಿಜಯಪುರ ಮತ್ತು 
ಬೆಳಗಾವಿ ಜಿಲ್ಲೆಗಳನ್ನೂ ಸಹ ಸದರಿ 
ಯೋಜನೆಯಲ್ಲಿ ಸೇರ್ಪಡೆ ಮಾಡಿಕೊಳ್ಳುವ 


ಪ್ರಸ್ತಾವನೆ ಸರ್ಕಾರದಲ್ಲಿದೆಯೇ; 


ಬಾಗಲಕೋಟೆ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳನ್ನು ಸೇರ್ಪಡೆ ಮಾಡಿಕೊಳ್ಳಲು 


ಮನವಿಗಳು ಬಂದಿರುತ್ತವೆ, 


ಈ) ಹಾಗಿದ್ದಲ್ಲಿ, ಸದರಿ ಜಿಲ್ಲೆಗಳನ್ನು 
ಯಾವ ಕಾಲಮಿತಿಯಲ್ಲಿ ಸೇರ್ಪಡೆ 


ಮಾಡಿಕೊಳ್ಳಲಾಗುವುದು? 


ಸದರಿ ಜಿಲ್ಲೆಗಳನ್ನು ಸೇರ್ಪಡೆ ಮಾಡಿಕೊಳ್ಳಲು ಕಾಲಮಿತಿ ನಿಗದಿಪಡಿಸಿರುವುದಿಲ್ಲ. 


ಸಂಖ್ಯೆ: ತೋಣಇ 449 ತೋಣವಿ 2018 


pn ೪) Ws 


ತೋಟಗಾರಿಕೆ ಸಚಿವರು 


